ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸ೦ಖ್ಯೆ: 2059 (2326) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂ ಸ್ಕೃತಿ ಸಚಿವರು 
ವಿಷಯ : ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶಕ್ಕೆ ಬೆ೦ಕ ಬಿದ್ದಿರುವ ಬಗ್ಗೆ 


(ಅ) ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಳೆದ ಒಂದು ತಿಂಗಳಿಂದ ಎಲ್ಲೆಲ್ಲಿ 
ಅರಣ್ಯಕ್ಕೆ ಬೆ೦ಕಿ ಬಿದ್ದಿವೆ; ಈ ಕಾಡಿಚ್ಚಿನಿಂದ ನಾಶವಾಗಿರುವ ಅರಣ್ಯ ಪ್ರದೇಶದ ವಿಸ್ಲೀರ್ಣ 
ಎಷ್ಟು ; ಈ ಅರಣ್ಯ ನಾಶದಿಂದ ಉಂಟಾಗಿರುವ ನಷ್ಠ ಹಾಗೂ ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಹಾನಿ 
ಆಗಿದೆಯೇ; 


(ಆ) ಅರಣ್ಯ ಬೆಂಕಿಯನ್ನು ತಡೆಯಲು ಯಾವ ಯಾವ ಕ್ರಮ ತೆಗೆದುಕೂಳ್ಳಲಾಗಿದೆ ; 
ಮುಂಬರುವ ಬಿರುಬೇಸಗೆಯ ದಿನಗಳಲ್ಲಿ ಅರಣ್ಯಕ್ಕೆ ಬೆ೦ಕ ಬೀಳುವ ಸಂಭವ 
ಹೆಚ್ಚಾಗಿರುವುದರಿಂದ ಇದನ್ನು ತಡೆಗಟ್ಟಿಲು ಸೂಕ ಮುಂಜಾಗರೂಕತೆ ಕಿಮಗಳನ್ನು 
ತೆಗೆದುಕೊಳ್ಳಲಾಗಿದೆಯೇ ? (ವಿವರ ಒದಗಿಸುವುದು) 


